KA / BG- GPO/ 2515 / WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


- 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಜೂನ್ ೧೭, ೨೦೧೦ ( ಜೈಷ್ಠ ೨೭, ಶಕ ವರ್ಷ ೧೯೩೨) ಸಂಚಿಕೆ ೨೪ 

ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 129 ಪಿಪಿಇ 2010, ಬೆಂಗಳೂರು, ದಿನಾಂಕ: 19ನೇ ಮೇ , 2010. 
ಈ ಕೆಳಕಂಡ ತಃಖ್ಯೆಯ ಅಂಕಣ (2) ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ಯ ಅಂಕಣ (3) ಮತ್ತು 
(4) ರಲ್ಲಿ ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ ( 4) ರಲ್ಲಿ 
ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ ( 5 ) ರಲ್ಲಿ 
ಸೂಚಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ . 

ಪ್ರಕರಣ ಪ್ರತಿ 

ಸಂಖ್ಯೆ ಪ್ರಕರಣ 
ನ್ಯಾಯಾಲಯದ ಹೆಸರು 

ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
Sc/cc /Spl. ಸಂಖ್ಯೆ 
Sc/cc/Spl. 

ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 


ಕ್ರಮ 


ಸಂ . 


CC 


CC 


- 2 
| ಅಧಿಕ ಜೆಎಂಎಫ್‌ಸಿ ನ್ಯಾಯಾಲಯ , 
ಮುಧೋಳ 
2ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ ( ವಿಶೇಷ), ಕೋಲಾರ 
ತ್ವರಿತ ವಿಲೇವಾರಿ ನ್ಯಾಯಾಲಯ , 
ಭದ್ರಾವತಿ 
1ನೇ ಅಧಿಕ ಜೆಎಂಎಫ್‌ಸಿ 
ನ್ಯಾಯಾಲಯ ,ಕೋಲಾರ 
3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ , | 
ಬೆಳಗಾವಿ 
ಜೆಎಂಎಫ್‌ಸಿ ನ್ಯಾಯಾಲಯ, 
ಬಾಗೇಪಲ್ಲಿ 


5 
782 /07 626 / 07 ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಜೆಎಂಎಫ್ಸಿ ನ್ಯಾಯಾಲಯ , ಮುಧೋಳ 
68 / 08 32 /09 ಸರ್ಕಾರಿ ಅಭಿಯೋಜಕರು , 1ನೇ ತ್ವರಿತ 

ವಿಲೇವಾರಿ ನ್ಯಾಯಾಲಯ, ಕೋಲಾರ 
94 /07 124 / 07 ಸರ್ಕಾರಿ ಅಭಿಯೋಜಕರು, 3ನೇ ತ್ವರಿತ 

ವಿಲೇವಾರಿ ನ್ಯಾಯಾಲಯ , ಶಿವಮೊಗ್ಗ 
423 /06 584 / 06 ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 

ಜೆಎಂಎಫ್‌ಸಿ ನ್ಯಾಯಾಲಯ , ಕೋಲಾರ 
188/ 03 65 / 04 1ನೇ ಅಪರ ಸರ್ಕಾರಿ ಅಭಿಯೋಜಕರು , 1ನೇ 

ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ , ಬೆಳಗಾವಿ 
249 / 08 248 / 08 ಸಹಾಯಕ ಅಭಿಯೋಗ ನಿರ್ದೆಶಕರು, 
321/08 | 278/08 | ಎಸ್. ಪಿ . ಕಛೇರಿ, ಚಿಕ್ಕಬಳ್ಳಾಪುರ 


_ 4 


(೩೨೧) 


೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೭, ೨೦೧೦ 


ಭಾಗ - ೨ 


ಅಪರ ಜಿಲ್ಲಾ ಸತ್ರ 

7 /09 | 146/08 | ಸರ್ಕಾರಿ ಅಭಿಯೋಜಕರು , 3ನೇ ಅಪರ ಸತ್ಯ 
ನ್ಯಾಯಾಲಯ , ಮಂಡ್ಯ 

ನ್ಯಾಯಾಲಯ , ಮೈಸೂರು 
8 | ಜೆಎಂಎಫ್ಸಿ ನ್ಯಾಯಾಲಯ , ಶಿಡ್ಲಘಟ್ಟ | 129/09 130 / 09 ಸಹಾಯಕ ಸರ್ಕಾರಿ ಅಭಿಯೋಜಕರು , 

ಜೆಎಂಎಫ್‌ಸಿ ನ್ಯಾಯಾಲಯ , ಚಿಂತಾಮಣಿ 
9 | 1ನೇ ಅಧಿಕ ಜಿಲ್ಲಾ ಸತ್ರ 

89 / 08 | 76 /09 | 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 2ನೇ 
ನ್ಯಾಯಾಲಯ , ಹುಬ್ಬಳ್ಳಿ 

ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ, ಧಾರವಾಡ 
10 4ನೇ ಅಪರ ಜಿಲ್ಲಾ ಸತ್ರ 

52 /09 53 / 09 | ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಗುಲ್ಬರ್ಗಾ 

ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ , ಗುಲ್ಬರ್ಗಾ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ.ಸಿ. ಸಿದ್ದಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 708 

ಒಳಾಡಳಿತ ಇಲಾಖೆ, 
( ಕಾ ಮತ್ತು ಸು ಕಾಫಿಮೋಸ ಮತ್ತು ಅಭಿಯೋಗ) 


PERSONNEL & ADMINISTRATIVE REFORMS SECRETARIAT 

NOTIFICATION 
No. DPAR 329 SAS 2010 , Bangalore , Dated 21stMay , 2010 
1. Sri Vijaymohan Raj, IFS, Conservator of Forests , Working Plan , Chickmagalur is 
transferred with immediate effect and posted until further orders as Chief Executive Officer , Zilla 
Panchayat, Karwar vice Sri Turumuri,transferred . 

2 . Sri Anjan Kumar, KAS, Estate Officer, Bangalore Development Authority is transferred 
with immediate effect and posted until further orders as Chief Executive Officer, Zilla Panchayat, 
Hassan in the existing vacancy . 

3. Sri G . Jayaram , KAS, Director, Disabled Welfare Department is transferred with 
immediate effect and posted until further orders as Chief Executive Officer, Zilla Panchayat, Mandya 
vice Sri L . Rabindra , KAS , transferred . 

4 . Sri V .G . Turumuri, (RD & PR Service ), Chief Executive Officer, Zilla Panchayat, Karwar 
is transferred with immediate effect and posted until further orders as Chief Executive Officer, Zilla 
Panchayat, Gadag vice Sri Ramachandrappa , KAS, transferred . 

5 . Sri Govindaraj, (RD & PR Service ), Director, RD & PR Department, Bangalore , is 
transferred with immediate effect and posted until further orders as Chief Executive Officer, Zilla 
Panchayat, Belgaum vice Dr. Ekroop Caur, IAS , transferred . 

6 . Sri M .G . Vijayakumar , (RD & PR Service), Deputy Secretary , Zilla Panchayat, Bellary, is 
transferred with immediate effect and posted until further orders as Chief Executive Officer, Zilla 
Panchayat, Raichur vice Sri Sameer Shukla , IAS, transferred . 

By Order and in the name of the Governor of Karnataka , 

K .G . ANANTHA 
PR . 709 

Under Secretary to Government 

DP & AR (Services -1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್ 100 ಎಸ್‌ಪಿಎಸ್ 2010, ಬೆಂಗಳೂರು, ದಿನಾಂಕ: 21ನೇ ಮೇ , 2010. 

ಶ್ರೀಮತಿ ಡಿ. ರೂಪ, ಐಪಿಎಸ್ ( ಕೆಎನ್ - 2000) ಪೊಲೀಸ್ ಅಧೀಕ್ಷಕರು, ಯಾದಗಿರಿ ಜಿಲ್ಲೆ, ಯಾದಗಿರಿ ಇವರು 
ದಿನಾಂಕ 17 - 05 - 2010ರಿಂದ 28 - 05 - 2010ರವರೆಗೆ ಆಸ್ಟ್ರೇಲಿಯಾದಲ್ಲಿ 3ನೇ ಹಂತದ ಮಿಡ್ ಕರೀರ್‌ ತರಬೇತಿಯನ್ನು 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೭, ೨೦೧೦ 

೩೨೩ 
ಪೂರೈಸಿದ ನಂತರ, ಇವರಿಗೆ ದಿನಾಂಕ : 29 - 05 - 2010ರಿಂದ 03 - 06 - 2010ರವರೆಗೆ ಒಟ್ಟು 06 ( ಆರು ) ದಿನಗಳ ಎಕ್ಸ್ 
ಇಂಡಿಯಾ ಗಳಿಕೆ ರಜೆಯನ್ನು ( Ex-India Earned Leave) ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

* ಅಶೋಕ್ ಪಿ, ಅತ್ತೆ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 710 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 4) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 78 ಸೇಲಮು 2010 , ಬೆಂಗಳೂರು, ದಿನಾಂಕ: 22ನೇ ಮೇ , 2010. 
ಶ್ರೀ ಪ್ರಭಾಕರ ಹೆಚ್. ಚಿಣಿ , ಮುಖ್ಯ ಇಂಜಿನಿಯರ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 
ಇವರನ್ನು , ಮುಖ್ಯ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಶ್ರೀ ಆರ್. ಪಿ . ಕುಲಕರ್ಣಿ ಇವರ 
ಸ್ಥಾನದಲ್ಲಿ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಚ್ . ಆರ್ . ನಾಗೇಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 711 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 
HIGH COURT OF KARNATAKA 

NOTIFICATION 
No. ADM -I( E ) 754 /2010 , Bangalore, Dated 27th May , 2010 
Sri T .Srinivasaiah , Asst. Registrar of City Civil Court, Bangalore is permitted to surrender the 
Earned Leave for 30 days as on 1 -5 - 2010 for encashment benefit for the block period 2009-2010 . 

He shall be paid pay and allowances admissible for the period of leave so surrendered at the 
rate of 1 /30 " of the monthly pay and allowances for each day ofleave surrendered as per the provisions 
contained in G . O .No. FD 3 SRS 95 , dated 27 . 3 . 1995 and G . O .No. FD SRS 2000 dated 26 - 12 - 2000 and 
addendum dated 28 - 3 - 2001 to that G .O and G . O .No . FD 8 SENISE 2008 Dt. 16 -5 - 2009 

By Order of the Prl. City Civil & Sessions Judge , 

REGISTRAR , 
PR, 712 

City Civil Court , Bangalore . 
NOTIFICATION 
No. GOB(I) 17 (10)/ 2009, Bangalore , Dated 25th May , 2010 
Smt. Shaheena Begum , Civil Judge and JMFC ., Hosanagar, is permitted to surrender 30 days 
of Earned Leave from 1 -5 -2010 to 30 -05 -2010 (bdi), for the block period 2009- 2010 . 

The Officer shall be paid pay and allowances admissible for the period of leave so surrendered 
at the rate of 1 /30h of the monthly pay and allowances for each day of leave surrendered as per the 
provisions contained in Rule 118 (2 ) of K . C .S .Rs . 

By Order of the High Court , 
PR. 713 

DEPUTY REGISTRAR 
NOTIFICATION 
No . GOB (I) 15 (66)/2009, Bangalore, Dated 26th May , 2010 
Sri S. Sridhara , Presiding Officer, Fast Track Court- III, Shimoga , is permitted to surrender 
30 days of Earned Leave from 1-5 -2010 to 30 -05 -2010 (bdi), for the block period 2009 -2010 . 

The Officer shall be paid pay and allowances admissible for the period of leave so surrendered 
at the rate of 1 / 30 " of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court , 
PR. 714 

DEPUTY REGISTRAR 


298 FDF837 ODZIE, TOUJO, B 02 , 9000 

XJ00 - 9 
NOTIFICATION 
No. GOB(1) 15 (74 )/2009, Bangalore, Dated 25th May , 2010 
Sri G . R . Patil, Presiding Officer, Fast Track Court - IV , Bangalore , is permitted to surrender 
30 days of Earned Leave from 1 -5 -2010 to 30 -05 -2010 (bdi), for the block period 2009 -2010 . 

The Officer shall be paid pay and allowances admissible for the period of leave so surrendered 
at the rate of 1/30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C .S .Rs . 

By Order of the High Court , 
PR . 715 

DEPUTY REGISTRAR 
NOTIFICATION 
No. GOB ( ) 28 /2001 , Bangalore , Dated 24th May , 2010 
The following Judicial Officers are permitted to retire from Judicial Service on the dates 
mentioned against their names , on attaining the age of superannuation , i.e ., 60 years . 


Date of Retirement 
On attaining the age of 

Superannuation 
1. Sri S .N . Navalgund , District Judge , (presently working as 
Presiding Officer , CGIT -cum -Labour Court , Bangalore ) 

31-05- 2010 
Sri K . B .M . Patel, III Addl. District and Sessions Judge, 
D . K ., Mangalore 

31 -05 - 2010 
Sri K . V . Krishnamurthy, Prl . District and Sessions Judge, Koppal 30 -06 - 2010 
4. Sri Narasimha S. Kulkarni, District Judge , OOD , 
Addl. Registrar General, Circuit Bench , Dharwad 

30 -06 - 2010 


By Order of the High Court, 

R . B . BUDIHAL , 
PR . 716 

REGISTRAR GENERAL 
NOTIFICATION 
No. GOB (1) 16 (66 )/2009, Bangalore , Dated 20th May , 2010 
Smt. Suvarna K . Mirji, Senior Civil Judge and JMFC ., Indi, is permitted to surrender 30 days of 
Earned Leave from 1-5 -2010 to 30 -05 - 2010 (bdi), for the block period 2009- 2010 . 

The Officer shall be paid pay and allowances admissible for the period of leave so surrendered 
at the rate of 1/ 30 " of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court , 
PR . 717 

DEPUTY REGISTRAR 
NOTIFICATION 
No . GOB (1) 4 ( 1)/2010 , Bangalore, Dated 20th May , 2010 
In partial modification of this office Notification No . GOB (1) 4 (1)/2010 , dated 24 -04 - 2010 , the 
following changes are given effect to : 
SI. 
Name and Designation of the Officer 

Charge to which posted 
No . 

Sri A .R . Deshpande , Senior Faculty Member , Addl. Director , Karnataka Judicial 
Karnataka Judicial Academy, Bangalore Academy, Bangalore ( vice Sri J.V . 

Angadi Hiremath ) 
Sri P . N . Desai, XIV Addl. City Civil and Senior Faculty Member, Karnataka 
Sessions Judge , Bangalore City (under orders Judicial Academy, Bangalore ( vice 
of transfer as Addl. Director, KJA , Bangalore ) Sri A .R . Deshpande ) 

By Order of the High Court , 

P . KRISHNA BHAT , 
PR . 718 

REGISTRAR GENERAL I/C 


2000 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೭, ೨೦೧೦ 


2938 


NOTIFICATION 
No. GOB (1) 16 (70 )/2009 , Bangalore , Dated 21st May , 2010 
Smt. M .H . Shantha , V Addl. Chief Metropolitan Magistrate , Bangalore , is permitted to surrender 
30 days of Earned Leave from 1-5 - 2010 to 30 -05 - 2010 (bdi), for the block period 2009- 2010 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court, 
PR . 719 

DEPUTY REGISTRAR 
NOTIFICATION 
No. GOB (1) 16 (68 )/ 2009, Bangalore , Dated 21st May , 2010 
Sri K . Subramanya , Presiding Officer, Spl. Court for Economic Offences , Bangalore , is 
permitted to surrender 30 days of Earned Leave from 1 -5 - 2010 to 30 -05 - 2010 (bdi), for the block period 
2009-2010. 

The Officer shall be paid pay and allowances admissible for the period of leave so surrendered 
at the rate of 1/ 30 "h of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court, 
PR . 720 

DEPUTY REGISTRAR 
NOTIFICATION 
No . GOB (1) 16 (65 )/2009, Bangalore, Dated 26th May, 2010 
Sri Sunil A . Shettar, the then || Addl. Senior Civil Judge , Gokak , presently working as Senior 
Civil Judge and JMFC ., Devanahalli, is permitted to surrender 30 days of Earned Leave from 1-5 - 2010 
to 30 -05 -2010 (bdi), for the block period 2009- 2010. 

The Officer shall be paid pay and allowances admissible for the period of leave so surrendered 
at the rate of 1 /30 " of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S . Rs . 

By Order of the High Court, 
PR . 721 

DEPUTY REGISTRAR 
NOTIFICATION 
No . GOB (1) 16 (67 )/2009, Bangalore, Dated 26th May, 2010 
Smt. Srimathi Krishna Tarimane, the then Prl. Senior Civil Judge and CJM ., Bellary , presently 
working as Senior Civil Judge , Virajpet, is permitted to surrender 30 days of Earned Leave from 
1 -5 - 2010 to 30 -05 - 2010 (bdi), for the block period 2009- 2010 . 

The Officer shall be paid pay and allowances admissible for the period of leave so surrendered 
at the rate of 1 / 30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C .S .Rs . 

By Order of the High Court, 
PR . 722 

DEPUTY REGISTRAR 
NOTIFICATION 
No. GOB (1) 3/2010 , Bangalore , Dated 20th May, 2010 
The following transfers and postings of Officers of Judicial Department in the cadre of Civil 
Judge are ordered in the interest of public service , to take effect from the forenoon of 24 -05 -2010 : 


SI 


Name and Designation of the Officer 


Charge to which posted 


No. 


2 


Smt. Narasamma, Prl. Civil Judge and Prl. Civil Judge and JMFC , 
JMFC , Hospet (under orders of the transfer Bellary (vice Smt. Shabana 
as Addl. Civil Judge and JMFC , Hospet) Begaum L . Ladkhan , transferred ) 


೩೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೭ , ೨೦೧೦ 


ಭಾಗ - ೨ 


2 


Sri Malhar Balakrishna Kulkarni, 

Addl. Civil Judge and JMFC , 
Civil Judge and JMFC , Savanur 

Bellary ( vice Smt. Sarvamangala 
(under orders of the transfer as Prl . Civil Chikkannagoudar – transfer) 
Judge and JMFC , Bellary ) 
Smt. Sarvamangala Chikkannagoudar, | Il Addl . Civil Judge , Bellary ( vice 
Addl. Civil Judge and JMFC , Bellary 

Sri Balappa Appanna Jaragu 
transferred ) 


3 | 


4 | Sri Balappa Appanna Jaragu , 

Addl . Civil Judge and JMFC , 
II Addl. Civil Judge , Bellary 

Hospet (vice Sri Prithviraj 
Vernekar - transferred ) 
By Order of the High Court , 

P . KRISHNA BHAT, 
PR . 723 

REGISTRAR GENERAL I/C . 
NOTIFICATION 
No. GOB(0) 19 (370)/2010, Bangalore, Dated 25th May , 2010 
Sri Chandrashekhar V . Margoor, Prl. Senior Civil Judge , Chikodi, is granted Earned Leave for 
7 days from 05 -01 - 2010 to 11 -01 -2010 (bdi), on Private Affairs . 

The Senior Civil Judge, Hukkeri, has been placed in additional charge of the court of the 
Prl. Senior Civil Judge , Chikodi , during the above said period . 

Sri Chandrashekhar V . Margoor, Prl. Senior Civil Judge, Chikodi, is re-posted to the same post 
on expiry of the above said leave period . 

By Order of the High Court, 
PR. 724 

DEPUTY REGISTRAR 
ಆಹಾರ , ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆನಾಸ 27 ಎಫ್‌ಪಿಪಿ 2010, ಬೆಂಗಳೂರು, ದಿನಾಂಕ: 14ನೇ ಮೇ , 2010 . 
ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ, ಇದರ ನಿಯಮಾವಳಿಗಳು ( ಆರ್ಟಿಕಲ್ 
ಆಫ್ ಅಸೋಸಿಯೇಷನ್) ಅನುಚ್ಛೇದ 15 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಕರ್ನಾಟಕ ಸರ್ಕಾರವು 
ಶ್ರೀ ಬಿ . ಎ . ಹರೀಶ್ ಗೌಡ, ಭಾ . ಆ . ಸೇ ., ಸರ್ಕಾರದ ಕಾರ್ಯದರ್ಶಿ , ಆಹಾರ , ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆ, ಇವರನ್ನು ಶ್ರೀ ಎಂ . ಮದನಗೋಪಾಲ್, ಭಾ . ಆ . ಸೇ ., ಇವರ ಸ್ಥಾನದಲ್ಲಿ ಹಾಗೂ ಶ್ರೀ ಜಿ .ಎಸ್ . 
ನಾರಾಯಣಸ್ವಾಮಿ , ಭಾ . ಆ. ಸೇ ., ಸರ್ಕಾರದ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, 
ಇವರನ್ನು ಶ್ರೀ ಕೆ . ಆರ್. ಶಶಿಧರ್, ಭಾ . ಆ . ಸೇ ., ಇವರ ಸ್ಥಾನದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು 
ನಿಗಮ ನಿಯಮಿತದ ನಿರ್ದೆಶಕರುಗಳ ಮಂಡಳಿಯಲ್ಲಿ ನಿರ್ದೆಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

- ಸಿ. ಟಿ. ನಾರಾಯಣಸ್ವಾಮಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆಹಾರ , ನಾಗರೀಕ ಸರಬರಾಜು 
ಪಿ. ಆರ್ . 725 

ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ . 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ವಾಕ್ಕೆ 91 ಕೈಸೇವಿ 2010 , ಬೆಂಗಳೂರು, ದಿನಾಂಕ: 28ನೇ ಮೇ , 2010 . 
ಶ್ರೀ ವಿ. ವೆಂಕಟೇಶ್, ಜಂಟಿ ನಿರ್ದೇಶಕರು ( ಸ್ವತಂತ್ರ ಪ್ರಭಾರ) ಪ್ರತಿ ನಿಯೋಜನೆ ಮೇರೆಗೆ ವೈಜ್ಞಾನಾಧಿಕಾರಿ 
(ಗ್ರೇಡ್ -1), ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ , ಇವರನ್ನು ಸಚಿವಾಲಯ ಸೇವೆಯಿಂದ ಹಿಂಪಡೆದು ತಕ್ಷಣದಿಂದ ಜಾರಿಗೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೭, ೨೦೧೦ 

೩೨೭ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ , ಕೋಲಾರ 
ಇಲ್ಲಿ ಖಾಲಿಯಿರುವ ಜಂಟಿ ನಿರ್ದೆಶಕರ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಸಿ. ಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 726 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ.(ಸೇವೆಗಳು) 


ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: MWD 166 WES 2010, ಬೆಂಗಳೂರು, ದಿನಾಂಕ: 21ನೇ ಮೇ , 2010. 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : GOB(1) 4(1) (2010 , ದಿನಾಂಕ: 26 - 04 - 2010ರಲ್ಲಿ 
ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ನಬಿರಸೂಲ್ ಸೈಯ್ಯದ್‌ಸಾಹೇಬ್, ನೇಗಿನಾಳ್ , ಪಿಸೈಡಿಂಗ್ ಅಧಿಕಾರಿ , ಕರ್ನಾಟಕ 
ವಕ್ಸ್ ಟ್ರಿಬ್ಯುನಲ್, ಮೈಸೂರು ವಿಭಾಗ, ಇವರ ಸೇವೆಯನ್ನು ಹಿಂಪಡೆಯಲಾಗಿರುವುದರಿಂದ ಸದರಿ 
ಅಧಿಕಾರಿಯವರನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ತವ್ಯದಿಂದ 
ಬಿಡುಗಡೆಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮೊಹಮ್ಮದ್ ಸನಾವುಲ್ಲಾ, 

ಸರ್ಕಾರದ ಕಾರ್ಯದರ್ಶಿ, 
ಪಿ. ಆರ್ . 727 

ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. 
PERSONNEL & ADMINISTRATIVE REFORMS SECRETARIAT 

NOTIFICATION 
No . DPAR 326 SAS 2010 , Bangalore , Dated 21st May, 2010 
1) Sri K . Amaranarayana , IAS (KN 96 ), Deputy Commissioner, Davanagere District is transferred 

with immediate effect and posted until further orders as Deputy Commissioner, U . K .District, 

Karwar in the existing vacancy . 
2 ) Sri Harsh Gupta, IAS (KN 97 ), Deputy Commissioner, Bidar District is transferred with immediate 

effect and posted until further orders as Deputy Commissioner, Mysore District, vice Sri P . 

Manivannan , IAS transferred . 
3 ) The services of Sri P. S .Vastrad, IAS ( KN 98), Commissioner, Hubli-Dharwad Municipal 

Corporation are withdrawn from urban Development Department with immediate effect and posted 
until further orders as Deputy Commissioner, Davanagere District, vice Sri K . Amaranarayana, 

IAS transferred. 
4 ) Sri R . Shantharaj, IAS (KN 2000 ), Deputy Commissioner, Bijapur District is transferred with 

immediate effect and posted until further orders as Commissioner, Backward Classes Welfare 
Department, in the existing downgraded vacancy relieving Sri N . Manjunatha Prasad , IAS of 

concurrent charge. 
5 ) The services of Sri S . S .Pattanashetty , IAS (KN 2000 ), Managing Director, Rajiv Gandhi Rural 

Housing Corporation are withdrawn from Housing Department with immediate effect and posted 
until further orders as Deputy Commissioner, Bijapur District, vice Sri R . Shantharaj, IAS 

transferred . 
6 ) Dr. Ekroop Caur, IAS (KN 2001), Chief Executive Officer, Zilla Panchayat, Belgaum is 

transferred with immediate effect and posted until further orders as Deputy Commissioner, 

Belgaum District , vice Dr. J. Ravishankar , IAS transferred . 
7 ) Dr. J. Ravishankar, IAS (KN 2001 ), Deputy Commissioner, Belgaum District is transferred with 

immediate effect and his services are placed at the disposal of Housing Department for being posted 


೩೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೭, ೨೦೧೦ 


ಭಾಗ - ೨ 


as Managing Director, Rajiv Gandhi Rural Housing Corporation , vice Sri S . S . Pattanashetty , IAS 

transferred. 
8 ) Sri Sameer Shukla , IAS (KN 2005 ), Chief Executive Officer, Zilla Panchayat, Raichur is 

transferred with immediate effect and posted until further orders as Deputy Commissioner, Bidar 

District , vice Sri . Harsh Gupta , IAS transferred . 
9 ) Dr. K . V . Thrilok Chandra , IAS (KN 2007 ), Assistant Commissioner, Bhatkal Sub -Division , 

Bhatkal is transferred with immediate effect and his services are placed at the disposal of Urban 
Development Department until further orders for being posted as Commissioner, Hubli - Dharwad 
Municipal Corporation , vice Sri P .S . Vastrad , IAS transferred . 


By Order and in the name of the Governor ofKarnataka 

K .G . ANANTHA , 
PR. 728 

Under Secretary to Government, 

DP & AR (Services-1) 
ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 51 ಎಸ್‌ಎಫ್‌ಎಸ್ 2010 , ಬೆಂಗಳೂರು, ದಿನಾಂಕ: 28ನೇ ಮೇ , 2010 . 
ಶ್ರೀ ವೀರೇಂದರ್ ಸಿಂಗ್ , ಐ . ಎಫ್.ಎಸ್ . ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ 

೯ಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಶಿವಮೊಗ್ಗ ಇವರಿಗೆ ದಿನಾಂಕ : 31 - 05 - 2010 ರಿಂದ 
19 - 06 - 2010 ರವರೆಗೆ 20 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಿದೆ. 

ಸದರಿ ರಜಾ ಅವಧಿಯಲ್ಲಿ ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ 
ಸೌಲಭ್ಯವನ್ನು ( ಹೆಚ್‌ಟಿಸಿ) 2010 - 2011 ರ ಬ್ಲಾಕ್ ಅವಧಿಯಲ್ಲಿ ಉಪಯೋಗಿಸಿಕೊಂಡು ಹರಿಯಾಣ ರಾಜ್ಯದ ರೋಷ್ಟಕ್ 
ಇಲ್ಲಿಗೆ ಹೋಗಿ ಬರಲು ಅನುಮತಿ ನೀಡಲಾಗಿದೆ. 
* ಕೇಂದ್ರ ನಿಯಮದಡಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ ಸೌಲಭ್ಯ ಸಂದರ್ಭದಲ್ಲಿ 10 ದಿನಗಳ ಗಳಿಕೆ ರಜೆಯನ್ನು 
ನಗದೀಕರಣಗೊಳಿಸಲು ಸಹ ಮಂಜೂರಾತಿ ನೀಡಿದೆ. 

- ಶ್ರೀ ವೀರೇಂದರ್ ಸಿಂಗ್ , ಐ.ಎಫ್.ಎಸ್. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ 
ನಿರ್ದೆಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಶಿವಮೊಗ್ಗ ಇವರು ರಜೆಯ ಮೇಲೆ ಹೋಗಿರದಿದ್ದರೆ 
ಅದೇ ಹುದ್ದೆಯಲ್ಲಿ ಸ್ಥಾನಪನ್ನರಾಗಿರುತ್ತಿದ್ದರೆಂದು ಧೃಡೀಕರಿಸಲಾಗಿದೆ. 
- ಸದರಿ ಅಧಿಕಾರಿಯವರ ರಜಾ ಅವಧಿಯಲ್ಲಿ ಶ್ರೀ ಟಿ. ವಿ. ಮೋಹನ್‌ದಾಸ್, ಐ .ಎಫ್.ಎಸ್., ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, 
ಮಂಗಳೂರು ಇವರನ್ನು ಅಧಿಕ ಪ್ರಭಾರದಲ್ಲಿರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಶೋಕ್ ಪಿ, ಅತ್ತೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ . 729 

ಸಿಆಸುಇ(ಸೇವೆಗಳು - IV ) 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 89 ಎಸ್‌ಐಎಸ್ 2010, ಬೆಂಗಳೂರು, ದಿನಾಂಕ: 27ನೇ ಮೇ , 2010. 

ಇದೇ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ : 10 -5 - 2010ರ ಅಧಿಸೂಚನೆಯಲ್ಲಿ ಶ್ರೀ . ಪಿ . ಮಣಿವಣ್ಣನ್, 
ಭಾ .ಆ.ಸೇ ., ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲೆ, ಮೈಸೂರು ಇವರಿಗೆ ದಿನಾಂಕ: 20 - 05 - 2010 ರಿಂದ 03- 06 - 2010 
ರವರೆವಿಗೆ (ಉದಿಸೆ ) ಮಂಜೂರು ಮಾಡಲಾಗಿದ್ದ 15 ದಿನಗಳ ಗಳಿಕೆ ರಜೆಯನ್ನು ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಕೆ. ಜಿ. ಅನಂತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 730 

ಸಿಆಸುಇ( ಸೇವೆಗಳು - 1) 


